ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಮರ ಹೆಸರು : ಶ್ರೀ 


: 236 


ಹೆಚ್‌.ಎಂ.ರಮೇಶ್‌ ಗೌಡ 


(ವಿಧಾನಸಭೆಯಿಂದ ಚುನಾಯಿತರಾದವರು) 


ಸಂ. 


ಪಕ್ನೆ 


ಉತ್ತರಿಸುವ ದಿನಾಂಕ : 04-03-2020 
ಉತ್ತರಿಸುವ ಸಚಿವರು : ಕಂದಾಯ ಸಚಿವರು 
ಕ್ವ] 7 


ಉತ್ತರ 


ಅ) ಬಂಗಳೊರು ನಗರ ಕ್ಸ ನಾಗಾ ಉತ್ತರ 
ತಾಲ್ಲೂಕು, ಕಸಬಾ ಹೋಬಳಿಯ ಹೆಣ್ಣೂರು ಗ್ರಾಮದ 


ಸರ್ಕಾರಿ ಜಾಗವನ್ನು ಯಾವ 
se 


ಸರ್ವೆ ನಂಬರ್‌ 30, 
ಉದ್ದೇಶಕ್ಕಾಗಿ ಯಾರಿಗೆ ಹಂಚಿಕೆ 
(ಸಂಪೂರ್ಣ ವಿವರ ನೀಡುವುದು) 


ಬೆಂಗಳೊರು "ನಗರ ಜಿಲ್ಲೆ `ಚಿಂಗಳೊರು ಈತರ] 
ತಾಲ್ಲೂಕು, ಕಸಬಾ ಹೋಬಳಿ, ಹೆಣ್ಣೂರು ಗ್ರಾಮದ ಸನಂ. 
30ರ ಜಮೀನು ಮೂಲತಃ ಸರ್ಕಾರಿ" ಕಲ್ಲುಬಂಡೆ ಎಂದು 
ವರ್ಗೀಕರಣಗೊಂಡಿರುತ್ತದೆ. ಒಟ್ಟು 21-17 ಎ/ಗು 
ಜಮೀನಿನ ಪೈಕಿ ಆಕಾರ್‌ಬಂದ್‌ ಪ್ರಕಾರ ಈ ಕೆಳಕಂಡಂತೆ 
ಉಡಾಫೆ ನಂಬರ್‌ಗಳಾಗಿ ನಮೂದಿಸಲಾಗಿರುತ್ತದೆ. 


ಸ.ನಂ 112 ರಲ್ಲಿ 00-61 (ಹೆಕ್ಟರ್‌-ಹೇರ್ಸ್‌) 
ಸ.ನಂ 113 ರಲ್ಲಿ 00-32 (ಹೆಕ್ಟರ್‌-ಹೇರ್ಸ್‌) 
ಸ.ನಂ 114 ರಲ್ಲಿ 00-69 (ಹೆಕ್ಟ್ಷರ್‌-ಹೇರ್ಸ್‌) 
ಸ.ನಂ 115 ರಲ್ಲಿ 00-40 (ಹೆಕ್ಟರ್‌-ಹೇರ್‌) 


ಮುಂದುವರೆದು ಶ್ರೀ ಫ್ರಾನ್ಸಿಸ್‌ ಕರ್ನಾಟಕ ವೈರ್‌ 
ಅಂಡ್‌ ಮೆಟಲ್‌ ಕಾರ್ಪೋರೇಷನ್‌” ಬೆಂಗಳೂರು ರವರಿಗೆ 
ಸರ್ಕಾರಿ ಆದೇಶ ಸಂಖ್ಯೆ ಆರ್‌ಡಿ 190 ಎಲ್‌ಜಿಬಿ 1973, 
ದಿನಾಂಕ:15.03.1973ರ ಅನ್ನಯ 5-00 ಎಕರೆ 
ಜಮೀನನ್ನು ವ್ಯವಸಾಯೇತರ "ಉದ್ದೇಶಕ್ಕಾಗಿ ಮಂಜೂರು 
ಮಾಡಿದ್ದು, " ಮೃುಟೇಷನ್‌ ಸಂಖ್ಯೆ: ಎಂ.ಆರ್‌.04/2000-0] 
ಅಂಗೀಕಾರವಾಗಿರುತ್ತದೆ. 


ಆ) | ಕಂದಾಯ ಇಲಾಖೆಯ ೬ ಜಾಗವನ್ನು '`ಯಾವ ಸರ್ಕಾರದ್‌ ``ಆಡೇಶ ಸಂಖ್ಯೆ ``ಆರ್‌ಔ 750 
ಮಾನದಂಡಗಳನ್ನು ಆಧರಿಸಿ ಖಾಸಗಿ ವಿಗೆ ಹಂಚಿಕೆ | ಎಲ್‌ಜಿಬಿ 1973, ದಿನಾಂಕ: 15/03/1973ರನ್ನಯ ವಿಶೇಷ 
ಮಾಡಲಾಗಿದೆ; ಹೂೆಗನದ ಭೂಮಿಗಿಂತ : ಹೆಚ್ಚು ಪಟ್ಟು | ಜಿಲ್ಲಾಧಿಕಾರಿಯವರ ಕಛೇರಿ ಆದೇಶ ಸಂಖ್ಯೆ: 
ಒತ್ತುವರಿ ಮಾಡಿರುವುದು ಸರ್ಕಾರದ ಗಮನಕ್ಕೆ B.DIS.LND/SR/3220, ಿನಾಂಕ: 05/06/1973ರಂತೆ 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಕೈಗೊಂಡ ಸದರಿ ಜಮೀನು ಮಂಜೂರಾಗಿರುತ್ತದೆ. ಮಂಜೂರಾದ 
ಕ್ರಮಗಳೇನು; ಜಮೀನಿಗಿಂತ ಹೆಚ್ಚು ಪಟ್ಟು ಒತ್ತುವರಿ ಮಾಡಿರುವುದು 

ಕಂಡುಬಂದಿರುವುದಿಲ್ಲ. 

| ಇ) |ಸದರಿ ಸರ್ಕಾರಿ ಜಾಗದಲ್ಲಿ" `ಪಾಸಗ`ವಾಣಜ್ಯ ಸದರಿ ಒಟ್ಟು 21-17 ಎ ಜಮೀನಿನ ಪೈ] 
| ವ್ಯವಹಾರಗಳನ್ನು ನಡೆಸಲು ಕಟ್ಟಡ ಕಾಮಗಾರಿ ಗುಂಟೆ ಜಮೀನಿನಲ್ಲಿ ಪಂಚಾಯಿತಿಯಿಂದ ನೀಡಿರುವ 
ಪ್ರಾರಂಭಿಸುತ್ತಿರುವುದು ಸರ್ಕಾರದ ಗಮನಕ್ಕೆ | ಆಶ್ರಯ ಮನೆಗಳಿರುತದೆ, 13-25 ಎ/ಗು ಜಮೀನು 
ಬಂದಿದೆಯೇ; ಬಂದಿದ್ದಲ್ಲಿ, ಸರ್ಕಾರ ಅನುಮತಿ ಬಿ.ಡಿ.ಎ ಗೆ ಭೂ-ಸ್ಪಾಧೀನವಾಗಿ, ಸದರಿ ಜಮೀನನ್ನು 
ನೀಡಿದೆಯೇ? (ವಿವರ ನೀಡುವುದು) ಸರ್ಕಾರಿ ಆದೇಶ ಸಂಖ್ಯೆ ಆರ್‌.70.ಎಲ್‌.ಜಿ.ಬಿ 2017" 

ದಿನಾಂಕ:02-08-2017 ರಂತೆ ದಿನಾಂಕ:23-11-2018 
ರಂದು ಬಿ.ಡಿ.ಎ ಗೆ ಹಸ್ತಾಂತರ ಮಾಡಲಾಗಿರುತ್ತದೆ. 
5-00 ಎಕರೆ ಜಮೀನು ಶ್ರೀ ಫ್ರಾನಿಸ್‌ ರವರಿಗೆ 
ಮಂಜೂರಾಗಿರುತ್ತದೆ ಹಾಗೂ ಉಳಿಕೆ ಜಮೀನಿನಲ್ಲಿ 


ಸಾರ್ವಜನ್‌ ಕಸ್ಟ ಅಗಿರುತ್ತದೆ. ಸದರಿ ಜಮೇನುಗಳೆ | 
ಮಂಜೂರಾತಿ ನೈಜತೆ ಬಗ್ಗೆ 13603) ರಡಿಯಲ್ಲಿ 
ವಿಚಾರಣೆಗಾಗಿ ಪ್ರಕರಣ ದಾಖಲು ಮಾಡಲು ಕೋರಿ 
2015 ರಲ್ಲಿ ವಿಶೇಷ ಜಿಲ್ಲಾಧಿಕಾರಿಯವರಿಗೆ ಬೆಂಗಳೂರು 
ಉತ್ತರ ತಾಲ್ಲೂಕಿನ ತಹಶೀಲ್ದಾರ್‌ರವರು ವರದಿ 
ಸಲ್ಲಿಸಿರುತ್ತಾರೆ. | 


ಸಂಖ್ಯೆ ಆರ್‌ಡಿ 04 ಎಲ್‌ಜಿಕ್ಕೂ 2020 


ಗ್‌ 


ಕಂದಾಯ ಸಚಿವರು 


